ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆಗುರುತಿನ ಪ್ರಶ್ನೆಸಂಖ್ಯೆ : 2062 
2. ಸಡಸ್ಥರ ಹೆಸರು : ಶ್ರೀ ಕೆ.ಟಿ ಶ್ರೀಕಂಠೇಗೌಡ 
(ಪದವೀಧರರ ಕ್ಷೇತ್ರ 
3: ಉತ್ತರಿಸಬೇಕಾದ ದಿನಾಂಕ : 17.03.2022 
4. ಉತ್ತರಿಸುವ ಸಚಿವರು : ಮುಖ್ಯಮಂತ್ರಿ 
ಕ್ರಮ ಪ್ರ ಶ್ನೆ . || ಉತ್ತರ 
ಸಂಖೆ 
ಈ ಸ್ನಾನವ ಇಧಾನದಕರವರ್ಹಾಕ 
ಅ) ಮಗು ಬೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಒಟ್ಟು 38 ಪ್ರಧಾನ 
ಟಿ ಇಯಿಖೆಗಳಿವೆ. 
ಆ [ಈ ಇಲಾಖೆಗಳಲ್ಲೆ "ಮಂಜೂರಾಗಿರುವ ಒಟ್ಟು | 


ಚ|ಈ ಇಲಾಖೆಗಳಲ್ಲಿ ಮಂಜೂರಾಗಿರುವ, ಖಾಲಿ 
ಇರುವ ಹಾಗೂ ಭರ್ತಿಯಾದ ಹುದ್ದೆಗಳ ವಿವರವನ್ನು 
ಅನುಬಂಧದಲ್ಲಿ ಇರಿಸಿದೆ. 


ಇ) [ಹೆಚ್ಚು ಹುಚ್ಚೆಗಳಿ`ಖಾಲಿ ಇರುವುದರಿಂದ ಹಾಲ್ಲೊಿ ಹುದ್ದೆಗಳು ಖಾಲಿ ಇರುವುದರಿಂದ ಹಾಲೆ 


ನೌಕರ 4 ka ನತ ಲನುವುದ್ದೂ ನಾ4ರರ ಮೇಲೆ ಒತ್ತಡ ಹೆಚ್ಚಾಗಿದೆ ಹಾಗೂ ಆಡಳಿತ 
Wy | |ನುಧಾರಣೆಗೂ ಅಡಚಣೆಯಾಗಿತ್ತಿದೆ. 


ಈ) ಬಂದದ್ದಲ್ಲ ಈ 'ಖಾಲಿ ಹುದ್ದೆಗಳನ್ನು ಭರ್ತಿರಾ ರಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ 
ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರ ಕಮೆಗಳೇನು;'ಇರ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ "ಮೂಲಕ 
(ವಿವರ ನೀಡುವುದು) ತುಂಬಲು ಹಲಾಖಾ ಮುಖ್ಯಸ್ಥರುಗಳು 
ಸಚಿವಾಲಯದ ಆಡಳಿತ ಇಲಾಖೆಗಳ? ೂಲಕೆ 
ಆರ್ಥಿಕ ಇಲಾಖೆಯ ಸಹಮತಿ ಪಡೆದು ಕ್ರಮ 
ವಹಿಸಬೇಕಾಗಿರುತ್ತದೆ. ಆಡಳಿತ ಇಲಾಖೆಯಿಂದ! 
ಬರುವ ಪ್ರಸ್ತಾವನೆಗಳನ್ನು ಪ್ರಕರಣವಾರು ಪರಿಶೀಲಿಸಿ 
ಅಗತತೆಗೆ” ತಕ್ಕಂತೆ ಹೆಸಿಸ" ಹುದ್ದೆಗಳನ್ನು ಸೃಜೆಸಲು 
ಹಾಗೊ ಖೆಲಿ ಹುದ್ದೆಗಳನ್ನು ಭರ್ತಿ" ಮಾಡಲು 

ಕಿರ್ಥಕ ಇಲಾಖೆಯು 
ಸಹಮತಿಯನು ನೀಡುತ್ತಿದೆ. ಖಾಲಿ ಹುದ್ದೆಗಳನು 
ತುಂಬಲು ಅನೆಮತಿ ಪೆಡೆದ ನಂತರ ಇಲಾಖೆಗೆ 
ಖಾಲಿ ಹುದ್ದೆಗಳನ್ನು ಕರ್ನಾಟಕ ನಾ 


ಹುದ್ದೆಗಳೆಷ್ಟು; "ಇದರಲ್ಲಿ ಖಾಲಿ ಇರುವ 
ಹುತ್ತಿಗಳಿಷ್ಟೆ ( ವಿವರ ನೀಡುವುದು); 


ಆಯೋಗ ಹಾಗೂ" ಇತರ ಆಯ್ಕೆ ಪ್ರಾಧಿಕಾರಗ 
ಮುಖಾಂತರ ಭರ್ತಿ ಮಾಡುತ್ತಿದೆ. ಇದಲ್ಲದೆ, ಖಾಲಿ 
ಹುದ್ದೆಗಳು ಭರ್ತಿಯಾಗುವವೆರೆಗೂ ತಾತ್ಕಾಲಿಕವಾಗಿ 
ಅಧೆಕೆ ಪ್ರಭಾರ ವ್ಯವಸ್ಥೆಯನ್ನು ಮಾಡಲೌಗುತ್ತಿದೆ. 
ಜೊತೆಗೆ ಮುಂಬಹ್ತಿ, ಧಿಕ ಪ್ರಭಾರ, ನಿಯೋಜನೆ, 
ಅನ್ನಸೇವೆ, ಗುತ್ತಿಗೆ, ಹೊರಗುತ್ತಿಗೆ ಇವುಗಳ ಮೂಲಕ 
ಸಿಬಂದಿ ಕೊರತೆಯನ್ನು ಪರಿಹರಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


ಸಹ್ಯ ದಾ 15 ಸವನ್‌202ಂ ದ, 


(ಬಸವರಾಜ ಬೊಮ್ಮು 
ಮುಖ್ಯಮಂತ್ರಿ"' 


2 


Generated from cOffice by G JAGADEESHA, CMO-JS(G), JOINT SECREATRY, CMO on 16/03/2022 04:42 PM 


ಪೂರಕ ಟಿಪ್ಪಣಿ 


ಕರ್ನಾಟಕ ಸರ್ಕಾರ (ಕೆಲಸಗಳ ಹಂಚಿಕೆ) ನಿಯೆಮಗಳು 1977 'ರನ್ನಯ ಪ್ರಸ್ತುತ ರಾಜ್ಯ ಸರ್ಕಾರದ 
ಅಧೀನದಲ್ಲಿ ಒಟ್ಟು 38 ಪ್ರಧಾನ ಇಲಾಖೆಗಳಿವೆ. ಆರ್ಥಿಕ ಇಲಾಖೆಯು ನೀಡಿರುವ ಮಾಹಿತಿಯನುಸಾರ 
ಕೆಲವು ಇಲಾಖೆಗಳಲ್ಲಿ ಕಾರ್ಯಾನುಕೂಲ ಮತ್ತು ಯೋಜನೆಗಳ ಕ್ರಮಬದ್ದ ಅನುಷ್ಠಾನಕ್ಕಾಗಿ ಉಪ 
ಇಲಾಖೆಗಳಾಗಿ ವಿಭಾಗಿಸಿರುವುದು ಕಂಡು ಬರುತ್ತದೆ. ಆರ್ಥಿಕ ಇಲಾಖೆಯ ಮಾಹಿತಿಯನ್ವಯ ಈ 
ಇಲಾಖೆಗಳಲ್ಲಿ 2021-22 ನೇ ಸಾಲಿನಲ್ಲಿರುವಂತೆ ಒಟ್ಟು 7,68,975 ಮಂಜೂರಾದ ಹುದ್ದೆಗಳಿವೆ. ಇವುಗಳಲ್ಲಿ 
5,16,073 ಹುದ್ದೆಗಳನ್ನು ಭರ್ತಿಮಾಡಲಾಗಿದ್ದು 2,52,902 ಹುದ್ದೆಗಳು ಖಾಲಿ ಇರುತ್ತವೆ. ಕೋವಿಡ್‌-19ರ 
ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಹುದ್ದೆಗಳನ್ನು ನಿರಂತರವಾಗಿ ಭರ್ತಿ ಮಾಡಲು ಸಾಧವಾಗದ ಹಿನ್ನೆಲೆಯಲ್ಲಿ, ಖಾಲಿ 
ಹುದ್ದೆಗಳ ಸಂಖ್ಯೆಯು ಸ್ವಲ್ಪಮಟ್ಟಿಗೆ ಹೆಚ್ಚಾಗಿರುತ್ತದೆ. ಇದರಿಂದಾಗಿ ಹಾಲಿ ನಾಕೆರರ ಮೇಲೆ ಕಾರ್ಯದೊತ್ತಡ 
ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 
ತುಂಬಲು ಇಲಾಖಾ ಮುಖ್ಯಸ್ಥರುಗಳು ಸಚಿವಾಲಯದ ಆಡಳಿತ ಇಲಾಖೆಗಳ ಮೂಲಕ ಆರ್ಥಿಕ ಇಲಾಖೆಯ 
ಸಹಮತಿ ಪಡೆದು ಕ್ರಮ ವಹಿಸಬೇಕಾಗಿರುತ್ತದೆ. ಆಡಳಿತ ಇಲಾಖೆಯಿಂದ ಬರುವ ಪ್ರಸ್ತಾವನೆಗಳನ್ನು 
ಪ್ರಕರಣವಾರು ಪರಿಶೀಲಿಸಿ ಅಗತ್ವತೆಗೆ ತಕ್ಕಂತೆ ಹೊಸ ಹುದ್ದೆಗಳನ್ನು ಸೃಜಿಸಲು ಹಾಗೂ ಖಾಲಿ ಹುದ್ದೆಗಳನ್ನು 
ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡುತ್ತಿದೆ. ಖಾಲಿ ಹುದ್ದೆಗಳನ್ನು ತುಂಬಲು 
ಅನುಮತಿ ಪಡೆದ ನಂತರ ಇಲಾಖೆಗಳು ಖಾಲಿ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗ ಹಾಗೂ 
ಇತರ ಆಯ್ಕೆ ಪ್ರಾಧಿಕಾರಗಳ ಮುಖಾಂತರ ಭರ್ತಿ ಮಾಡುತ್ತಿದೆ. ಇದಲ್ಲದೆ, ಖಾಲಿ ಹುದ್ದೆಗಳು 
ಭರ್ತಿಯಾಗುವವರೆಗೂ ತಾತ್ಕಾಲಿಕವಾಗಿ ಅಧಿಕ ಪ್ರಭಾರ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಅಲ್ಲದೆ, 
ಮುಂಬಡ್ತಿ, ಅಧಿಕ ಪ್ರಭಾರ, ನಿಯೋಜನೆ, ಅನ್ಗಸೇವೆ, ಗುತ್ತಿಗೆ ಹೊರಗುತ್ತಿಗೆ ಇವುಗಳ ಮೂಲಕ ಸಿಬ್ಬಂದಿ 
ಕೊರತೆಯನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


pe 


